ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಲೆಂಬರ್‌, 2020 


ಅನುದಾನಿತ ಶಾಲಾ ಸಿಬ್ಬಂದಿಯವರಿಗೆ ಕಾಲ್ಪನಿಕ ವೇತನ ಮಂಜೂರು ಮಾಡುವ ಕುರಿತು 


ಡಾ: ಚಂದ್ರಶೇಖರ ಬಿ. ಪಾಟೇಲ್‌ (ಪದವೀಧರರ ಕ್ಲೇತು) - 


764 (893) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯವನ್ನು 
ದಯವಿಟ್ಟು ತಿಳಿಸುವರೆ: 


ಅನುದಾನಿತ ಶಾಲಾ ಸಿಬ್ಬಂದಿಯವರು ಹಲವಾರು ವರ್ಷದಿಂದ ಕಾಲ್ಪನಿಕ ವೇತನ ನೀಡಬೇಕೆಂದು 
ಹೋರಾಡು ತ್ತಿರುವ ಕುರಿತು ಬಸವರಾಜ ಹೊರಟ್ಟೆಯವರ ವರದಿ ಜಾರಿಗೆ ತರಲು ಸರ್ಕಾರ ಕ್ರಮ 
ಕೈಗೊಳ್ಳುವುದೇ? 


